ಕಥಾವನ ಕಥೆಗಳು ಮತ್ತು ಕಥೆ ಹೇಳುವಿಕೆಗೆ ಒಂದು ಅವಕಾಶದನಿ 


ಸೋನಿಕಾ ಪರಾಶರ್‌ 


ಮಕ್ಕಳ ಸಾಹಿತ್ಯಕ್ಕೆ - ಮೌಬಕ, ಪ್ರದರ್ಶನಾತ್ಮಕ ಮತ್ತು ಅಜತ - 
ಮಕ್ಕಳನ್ನು ಸಂತೋಷ, ಕಲ್ಪನೆ. ಭಾವನೆಗಳು, ಸೃಜನಶೀಲತೆ, 
ಕುತೂಹಲ. ವಿವಿಧ ಸಂಸ್ಕೃತಿಗಳು, ಭಾಷೆಯೊಡನೆ ಆಟ, 
ಮನುಷ್ಯ ಜೀವಗಳ ಬಧ್ದೆ ಪರಾನುಭೂತಿ ಮತ್ತು ತನ್ನನ್ನು 
ತಾನೇ ಅರ್ಥಮಾಡಿಕೊಳ್ಳುವ ಒಂದು ಜಗತ್ತಿಗೆ ಕರೆದೊಯ್ಯುವ 
ಶಕ್ತಿ ಇದೆ. 


ಕಥಾವನ, ಅಜೀಂ ಪ್ರೇಮ್‌ಜಿ ವಿಶ್ವವಿದ್ಯಾಲಯ, 2023 


ಮಕ್ಕಳು ದೊಡ್ಡ ಗುಂಪಲ್ಲಿ ಬಂದರು, ನಾನು ಅವರಿಗೆ ನನಗೆ 
ಎದುರಾಗಿ ಅರೆ ವೃತ್ತಾಕಾರದಲ್ಲ ಕುಳತುಕೊಳ್ಳಲು ಹೇಳದೆ. 
ಅವರ ಚುರುಕಾದ ಹೊಳೆಯುವ ಕಣ್ಣುಗಳು ನಿರೀಕ್ಷೆಯಿಂದ 
ನನ್ನತ್ತಲೇ ನೆಟ್ಟದ್ದವು. ನಾನು ಬೆನ್ನಹಿಂದೆ ಅಡಗಿಸಿಟ್ಟುಕೊಂಡಿದ್ದ 
ಪುಸ್ತಕವನ್ನು ಮೆಲ್ಲನೆ ಹೊರತೆಗೆದೆ. ಮುಖಪುಟವನ್ನು ಅವರಿಗೆ 
ತೋರಿಸುತ್ತ. ನಾಟಕೀಯ ಹಾವಭಾವಡೊಂದಿಗೆ ಕೂಗಿಯೇಜಲ್ಟಿ 
"ಆ ಮೊಸಕೆಯನ್ನು ಹಿಡಿಯುರಿ!'. ನನ್ನ ಮುಂದಿದ್ದ ಗುಂಪು 
ಗೊಳ್ಳನೆ ನಕ್ಕಿತು. ಪ್ರದರ್ಶನ ಶುರುವಾಲತೆಂದು ನನಗೆ 
ಅಂದಾಜಾಲಯುತು. 


ನಮ್ಮ ಮಕ್ಕಳ ವಾರ್ಷಿಕ ಸಾಹಿತ್ಯ ಮೇಳವಾದ ಕಥಾವನದ 
ಅಂಗವಾಗಿ, ಜೋರಾಗಿ ಓದುವ ಚಟುವಟಕೆಯುಳ್ಳ ಕಥೆ ಓದುವ 
ಅಂಗಡಿಯೊಂದನ್ನು ತೆರೆದಿದ್ದ. ಈ ಮಕ್ಕಳು ಕನ್ನಡ 
ಮಾತಾಡುವವರಾಗಿದ್ದರು. ನನಗೆ ಹಿಂದಿ ಮತ್ತು ಇಂದ್ಲಿಷ್‌ 
ಇವೆರಡಷ್ಟೇ ಗೊತ್ತಿತ್ತು. ಆದ್ದರಿಂದ ನನ್ನ ಸಹೋದ್ಯೋಗಿಯೊಬ್ಬರ 
ಸಹಾಯದಿಂದ ನಾನು ಇಂದ್ಲೀಷಿನಲ್ಲ ಓದಿದ್ದನ್ನು ಕನ್ನಡಕ್ಕೆ 


ಭಾಷಾಂತರ ಮಾಡುವ ವ್ಯವಸ್ಥೆಯಾಯತು. ಭಾಷೆಯ 
ಅಂತರದ ಮಧ್ಯೆಯೂ, ಜೋರಾಗಿ - ಹಿದುವಿಕೆಯ 
ಚಟುವಟಕೆಯು ಸೂಕ್ಷ ಹಾವಭಾವ. ಭಾವನೆಗಳ ಅಭಿನಯ. 
ಧನಿಯ ಅಏರಿಆತ ಹಾಗು ಇತರ ಅರೆಭಾಷಾಶಾಸ್ತ್ರದ 
ಗುಣಲಕ್ಷಣಗಳ೦ದ ಕೂಡಿದ್ದು, ಮಕ್ತಳಂದ ಸಮರ್ಪಕ ಗ್ರಹಿಕೆ. 
ಮತ್ತು ಉತ್ಪಾಹಭರಿತ ಪ್ರತಿಕ್ರಿಯೆಗಳಗೆ 
ಕಾರಣವಾಯುತು, ಅವರ  ಅಪ್ರಯತ್ನಿತ ಗಾಬರಿಯ 
ಪ್ರತಿಕ್ರಿಯೆಗಳು, ಆಶ್ಚರ್ಯ, ನಗು ಮತ್ತು ಉತ್ಸಾಹಭರಿತ 
ನಿರೀಕ್ಷೆಗಳು ಆ ಗೋಷ್ಠಿಯ ಸ್ವಾರಸ್ಯಕರ ಅಂಶಗಳಾಗಿದ್ದವು. 


ಚಿಂತನಪೂರ್ಣ 


ಕಥಾವನ ಎಂದರೇನು? 


ಕಥಾವನ ಒಂದು ವಾರ್ಷಿಕ. ದ್ವಿಭಾಷೀಯ, ಮಕ್ಕಳ 
ಸಾಹಿತ್ಯ ಸಮ್ಮೇಳನವಾಗಿದ್ದು, ಅಜೀಮ್‌ ಪ್ರೇಮ್ಸ್ಗು 
ಪೌಂಡೇಷನ್ನ ಕರ್ನಾಟಕದ ಕ್ಷೇತ್ರ ಸಂಸ್ಥೆಗಳ (Field 
Institutes) ಸಹಕಾರದಲ್ಲ ಅಜೀಮ್‌ ಪ್ರೇಮ್ನಿ 
ವಿಶ್ವವಿದ್ಯಾಲಯವು ಇದನ್ನು  ಆಯೋಜಸುತ್ತದೆ. 
ಸರ್ಕಾರೀ ಮತ್ತು ಕಡಿಮೆ ಶುಲ್ಗವುಳ್ಳ ಖಾಸಗಿ ಶಾಲೆಗಳ 
ಜೊತೆ ಸೇರಿ ವಿವಿಧ ಸಾಂಸ್ಕೃತಿಕ. ಸಮಾಜೋ-ಆರ್ಥಿಕ 
ಮತ್ತು ಭಾಷಿಕ ಹಿನ್ನೆಲೆಬುಂದ ಬಂದ ಮಕ್ಕಳಗೆ 
ಸಾಹಿತ್ಯದ ಅನುಕೂಲಗಳನ್ನು ದೊರಕಿಸಿಕೊಡುವುದೇ 


ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. 


ಚಿತ್ರ 1. ಕಥಾವನದ ಮಕ್ಕಳ ವಾರ್ಷಿಕ ದ್ವಿಭಾಷಾ ಸಾಹಿತ್ಯ ಸಮ್ಮೇಳನದಲ್ಲಿ ಮಕ್ಕಳು 


ಕಥಾವನದ ಪ್ರತೀ ಆವೃತ್ತಿಯು ಒಂದು ವಿಷಯ ವಸ್ತುವಿನ ಸುತ್ತ 
ಇರುತ್ತದೆ. ಕಾರ್ಯಾಗಾರಗಳು. ಚರ್ಚೆಗಳು. ಮೌಕ 
ಕಥೆಗಾರಿಕೆ, ಜೋರಾಗಿ ಹ&ದುವುದು,, ಗೊಂಬೆಯಾಟ, 
ಚಿತ್ರಕಾರರನ್ನು ಭೇಟ ಮಾಡುವುದು ಮತ್ತು ಇತರ 
ಕಾರ್ಯಕ್ರಮಗಳು ಎಲ್ಲ ಈ ವಿಷಯ ವಸ್ತುವಿನ ಸುತ್ತಲೇ 
ಇರುತ್ತದೆ. ಹಳೆಯ ಕೆಲವು ವಿಷಯವಸ್ಸುಗಳು ಇಂತಿವೆ, 
'ಸಾಹಿತ್ಯದಲ್ಲ ಮಕ್ಕಳ ಧ್ಧನಿ'.'ಓಿದುಗರಾಗಿ ಶಿಕ್ಷಕರು” ಮತ್ತು " 
ಮಕ್ಕಳ ಸಾಹಿತ್ಯ- ಪ್ವಂದನೆಯನ್ನು ಪೋಷಿಸುವುದು". ಈ 
ಸಮ್ಮೇಳನವು ಮಕ್ಕಳ ಸಾಹಿತ್ಯವು ಮಕ್ಕಳಗೆ ಲಭಸುವಂತೆ 
ಮಾಡುವುದಲ್ಲದೆ  ಅದರಲ್ಲ ಅವರು ತೊಡಗಿಸಿಕೊಳ್ಳಲು 
ಅನುಕೂಲ ಮಾಡಿಕೊಡುತ್ತದೆ. ಅವರು ತರಗತಿಗಳಗೆ 
ಮರಳದಾಗಲೂ ಸಾಹಿತ್ಯವನ್ನು ಅನ್ವೇಷಿಸಲು ಪ್ರೇರೇಪಿಸುತ್ತದೆ. 
ಇದರಲ್ಲ ಶಿಕ್ಷಕರು ಅವಲೋಕಿಸಿ ತರಗತಿಗಳಗೆ ಸಾಹಿತ್ಯವನ್ನು 
ತರಲು ಹಲವಾರು ಉಪಾಯಗಳನ್ನು ಕಂಡುಕೊಂಡು 
ಹೋಗುತ್ತಾರೆ. 


ಏಕೆ ಕಥೆ ಹೇಳುವುದು? 


ಮಾನವ ಭಾಷೆ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ದಸ್ತನ್‌ ಗೋಲು. 
ಹರಿಕಥಾ ಕಲಾಕ್ಷೇಪ, ಯಕ್ಷಗಾನ, ಕಾವಡ್‌, ಬುರ್ರ ಕಥಾ, ಕಟ್‌ 
ಪುತಲೀ, ರಬ್ದು ಛಾಯಾ, ತೊಗಲು ಬೊಂಬೆಯಾಟ ಮೊದಲಾದ 
ವಿವಿಧ ಮೌಖಕ ಹಾಗು ಪ್ರದರ್ಶನಾತ್ಮಕ ಸಂಪ್ರದಾಯಗಳ 
ಮೂಲಕ ಕಥೆ ಹೇಳುವ ಸಂಪ್ರದಾಯ ಮನುಷ್ಯ ಜೀವನದ 
ಪ್ರಮುಖ ಭಾಗವಾಗಿದೆ. ಈ ಮೌಣಕ ಮತ್ತು ಪ್ರದರ್ಶನಾತ್ಕಕ 
ಸಂಪ್ರದಾಯಗಳನ್ನು ಈಗ ಸೂಕ್ತವಾಗಿ, ಸಾಹಿತ್ಯ ಎಂದು 
ಪರಿಗಣಿಸಲಾಗುತ್ತದೆ, ಮತ್ತು ಮಕ್ಷಳನ್ನು ಪ್ರೇಕ್ಷಕರಾಗಿಸುವ 
ಸಾಹಿತ್ಯ ಪ್ರದರ್ಶನಗಳನ್ನು ಮಕ್ಕಳ ಸಾಹಿತ್ಯ ಎಂದು 
ಕರೆಯಲಾಗುತ್ತದೆ. 


ಕಥೆಗಳನ್ನು ಮತ್ತು ತರಗತಿಗಳಲ್ಲ ಕಥೆ ಹೇಳುವುದನ್ನು 
ಬಳಸುವುದರ ಮಹತ್ತ್ವವನ್ನು ಹಲವಾರು ಕಾರಣಗಳು 
ವಿವರಿಸುತ್ತವೆ. ಅದಕ್ಗಾಗಿಯೇ ಅವು ಕಥಾವನದ ಮುಖ್ಯ 
ಅಂಗಗಳಾಗಿವೆ. ಅಂತಹ ಕೆಲವು ಕಾರಣಗಳು ಈ ಕೆಳಗಿನಂತಿವೆ: 
ಸ್ವತಃ ತಮ್ಮ ಬದ್ವೆ ಹಾಗು ಜಗತ್ತಿನ ಬದ್ಧೆ ಕಅಯುವುದು. 


ಕಥೆ ಹೇಳುವುದು ಮಕ್ಕಳಗೆ ತಮ್ಮೊಳಗೆ ಹಾಗು ಹೊರಗೆ 
ನೋಡಲು ಅನುವು ಮಾಡಿಕೊಡುತ್ತ. ಆ ಪ್ರಕ್ರಿಯೆಯಲ್ಲ 
ಪಾತ್ರಗಳು ಹಾಗು ಘಟನೆಗಳ ಜೊತೆ ಪರಾನುಭೂತಿ ಹೊಂದಲು 
ಅವಕಾಶ ಮಾಡಿಕೊಡುತ್ತವೆ. ಮಕ್ಕಳು ತಮ್ಮ ಭಾವನೆಗಳು. 
ಪ್ರತಿಕ್ರಿಯೆಗಳು, ಆಸಕ್ತಿಗಳು ಮತ್ತು ತಮ್ಮ ಕ್ರಿಯೆಗಳ ಹಿಂದಿನ 
ಪ್ರೇರಣಿಗಳ ಬಗ್ಗೆ ಪ್ರಜ್ಞಾಶೀಲರಾಗುತ್ತಾರೆ ಹಾಗು ವಿವಿಧ 
ಸಂಸ್ಕೃತಿಗಳ ಬಗ್ಗೆ. ತಮ್ಮಂತೆಯೇ ಇರುವ ಹಾಗು ತಮಗಿಂತ 
ಭನ್ನವಾಗಿರುವ ಜನರ ಬಣ್ಣೆ ಹೆಚ್ಚು ಪರಿಚತರಾಗುತ್ತಾರೆ. ಕಥೆಗಳು 
ಮಕ್ಕಳಗೆ ಬರಿಯ ಕಲ್ಲನಾಲೋಕಕ್ಕೆ ಜಗಿಯಲು ಸಹಾಯ 


ಮಾಡುವ ಚಿಮ್ಮುಹಲಗೆಗಳಷ್ಟೇ ಅಲ್ಲ ಬದಲಾಗಿ ಆ 


ಕಲ್ಪ್ಲನಾಲೋಕಕ್ಲೂ ವಾಸ್ತವ ಜಗತ್ತಿಗೂ ಸಂಬಂಧ ಕಲ್ರಸಲು 
ಕೂಡ ಸಹಾಯ ಮಾಡುತ್ತವೆ. ಕಥೆ ಹೇಳುವಿಕೆಯು ಅವರಿಗೆ 
ಮುಖ್ಯವಾದ ವಿಷಯಗಳ ಬಗ್ದೆ ಯೋಚಿಸಿ ಮಂಥಧಿಸುವುದಕ್ಕೆ 
ಸೂಕ್ತ ವೇದಿಕೆಯನ್ನು ಕಲ್ರಸುವುದಲ್ಲದೆ ಮಾನವತೆಗೆ 
ಸಾರ್ವತ್ರಿಕವಾದ ವಿಷಯಗಳನ್ನು ನಿಭಾಯಿಸಲೂ 
ಸಹಕರಿಸುತ್ತದೆ. ಇದೆಲ್ಲಕ್ಕಿಂತ ಮೇಲಾಗಿ ತರಗತಿಯಲ್ಲ ಕಥೆ 
ಹೇಳುವ ಚಟುವಟಕೆ ಒಂದು ಹಂಚಿಕೊಂಡಂತಹ ಸಾಮಾಜಕ 
ಅನುಭವವಾಗುತ್ತದೆ, ಇದರಿಂದ ಮಕ್ಕಳು ನಕ್ಲು ನಲದು. 
ಉದ್ದೇಗಭರಿತರಾಗಿ, ದುಃಖಪಟ್ಟು, ನಿರೀಕ್ಷಿಸಿ ಇಂಥ ಹಲವು 
ಭಾವನೆಗಳನ್ನು ಗುಂಪಲ್ಲ ಒಬ್ದಾಗಿ ಅನುಭವಿಸುತ್ತಾರೆ. ಇದರ 
ಮೂಲಕ ಮಕ್ಕಳ ಸಾಮಾಜಕ- ಭಾವನಾತೃಕ ಬೆಳವಣಿಗೆ, 
ತನ್ಮೂಲಕ ಸಮುದಾಯವೊಂದರ ಬೆಳವಣಿಗೆ ಉಂಬಾಗುತ್ತದೆ. 
ಯೋಚಿಸಲು ಕಲಯುವುದು 


ಕಥೆ ಹೇಳುವ ಚಟುವಟಕೆಯು ಮಕ್ಷಳಗೆ ಆಲಸುವ, 
ಯೋಜಸುವ, ಊಪನೆ ಮಾಡುವ, ಮುಂಡೆ 
ನಡೆಯಬಹುದಾದ್ದನ್ನು ಲೆಕ್ಲಾಚಾರ ಹಾಕುವ, ವಿನ್ಯಾಸ 
ಮಾದರಿಗಳನ್ನು ಗುರುತಿಸುವ ಹಾಗು ಲಕ್ಷ್ಯವನ್ನು 


ಕೇಂದ್ರೀಕರಿಸುವ ತಂತ್ರಗಳನ್ನು ಬೆಳೆಸಿಕೊಳ್ಳಲು ಸಹಾಯ 
ಮಾಡುತ್ತದೆ. ಅವರು ದೃಶ್ಯ ಹಾಗು ಶ್ರವ್ಯ ಸೂಚನೆಗಳನ್ನು. ಭಾಷೆ 
ಹಾಗು ಜಗತ್ತಿನ ಬಗೆಗೆ ಅವರಿಗೆ ಈಗಾಗಲೇ ಇರುವ ಜ್ಞಾನವನ್ನು 
ಅರ್ಥನಿರ್ಮಾಣಕ್ಕೆ ನಿಸ್ಪಂದಿದ್ಧವಾಗಿ ಬಳಸಲು ಪ್ರಾರಂಭಸುತ್ತಾರೆ. 


ಭಾಷೆಯನ್ನು ಕಲಿಯುವುದು 


ಕಥೆಗಳ. ಪದೇಪದೇ ಬರುವ ಪುನರಾವರ್ತನೆಗಳು ಹಾಗು 
ಭಾಷೆಯ ಸಮಾನ ವಿನ್ಯಾಸಗಳಗೆ ಮತ್ತು ಮಕ್ಕಳನ್ನು 
ಮಾತನಾಡುವ ಹಾಗು ನಿರೂಪಣೆಯ ಸಂವಾದಪೊಂದಕ್ಕೆ 
ತೆರೆದುಕೊಳ್ಳುವಂತೆ ಮಾಡಿ, ಸಾಕ್ಷರತೆ ಹಾಗು ಭಾಷಾ ಕೌಶಲ್ಯದ 
ಬೆಳವಣಿಗೆಗೆ ಕೇಂದ್ರವಾದ ಮೌಬಕ ಭಾಷೆಯ 
ಬೆಳವಣಿಗೆಯಾಗುವಂತೆ ಮಾಡುತ್ತವೆ. ಪದಸಂಪತ್ತು. ವಾಕ್ಯ 
ರಚನೆಗಳು, ವ್ಯಾಕರಣ ನಿಯಮಗಳು, ಉಚ್ಚಾರ, ಲಯ, ಧ್ವನಿಯ 
ಏರಿಆತ, ಜ್ಞಾನಗ್ರಹಣ ಮತ್ತು ನಿರ್ದಿಷ್ಟ ಪಸಂಗಗಳಲ್ಲನ ಭಾಷೆಯ 
ಬಳಕೆ ಇವೆಲ್ಲವನ್ನೂ ಕೂಡ ಪರಿಚಲುಸಿ ಅವನ್ನು 
ಬಲಗೊಳಸಬಹುದು. 


ಬೋಧನಾಶಾಸ್ತ್ರ ದಸಾಧನವಾಗಿ 


ಕಥೆ ಹೇಳುವಿಕೆಯು ಗಣಿತ, ವಿಜ್ಞಾನ, ಕಲೆ, ತಂತ್ರಜ್ಞಾನ ಮತ್ತು 
ಸಮಾಜ ವಿಜ್ಞಾನದ ಪಠ್ಯಕ್ರಮದ ಕ್ಷೇತ್ರಗಳ ಉದ್ದಗಲಕ್ಕೂ ವಿವಿಧ 
ಪರಿಕಲ್ಪನೆಗಳನ್ನು ಪರಿಚಯುಸಿ ಬಲಪಡಿಸುವ ಸಂದರ್ಭಗಳನ್ನು 
ಒದಗಿಸುತ್ತದೆ ಮತ್ತು ಶಿಕ್ಷಕರಿಗೆ ಇವು ಉಪಯುಕ್ತ 
ಬೋಧನಾಶಾಸ್ತ್ರದ ಸಾಧನಗಳಾಗಿ ಒದಗಿ ಬರುತ್ತವೆ. ಮಕ್ಕಳಗೂ 
ದೊಡ್ಡವರಿಗೂ ಕಥೆಗಳನ್ನು ಕೇಳುವುದು ಸಂತೋಷ ಹಾಗು 
ವಿನೋದವನ್ನುಂಟು ಮಾಡುತ್ತದೆ ಎಂಬ ವಿಷಯ 


ಕಂಡುಬಂದಿದೆ. ಕಥೆ ಹೇಳುವಿಕೆಯು ಶಿಕ್ಷಕರಿಗೆ ತರಗತಿಯಲ್ಲ 
ಮಕ್ಕಳ ಆಸಕ್ತಿ ಹಾಗು ಪ್ರೇರಣಿಗಳಗೆ ಅನುಗುಣವಾಗಿ ಅವರ 
ಭಾಗವಹಿಸುವಿಕೆ ಮತ್ತು ತೊಡಗಿಸಿಕೊಳ್ಳುವಿಕೆಯನ್ನು 
ಯೋಜಸಲು ಅನುಕೂಲ ಮಾಡಿಕೊಡುತ್ತವೆ. ಇದು 
ತರಗತಿಯಲ್ಲ ವೈಯಕ್ತಿಕ ಭನ್ನತೆ. ಅಗತ್ಯಗಳು ಮತ್ತು 
ವೈವಿಧ್ಯತೆಗೆ ಸ್ಥಳಾವಕಾಶ ಮಾಡಿಕೊಟ್ಟು ಶಿಕ್ಷಕರು ಈ 
ಅಂಶಗಳಗೆ ಸ್ಪಂದಿಸಲು ಸಹಾಯ ಮಾಡುತ್ತವೆ. 


ತರಗತಿಗಳಲ್ಲಿ ಕಥೆ ಹೇಳುವಿಕೆ ಏಕೆ ಮಾಯವಾಗಿದೆ? 


ಕಥೆ ಹೇಳುವಿಕೆಯ ಶೈಕ್ಷಣಿಕ ಮೌಲ್ಯದ ಹೊರತಾಗಿಯೂ. 
ಶಿಕ್ಷಕರಿಂದ ಅದಕ್ಷೆ ಪ್ರತಿರೋಧ ವ್ಯಕ್ತವಾಗುತ್ತದೆ. ಏಕೆಂದರೆ 
ಅವರಲ್ಲ ಬಹುತೇಕರಿಗೆ ಮಕ್ಕಳ ಬದುಕು ಹಾಗು ಕಲಅಕೆಯಲ್ಪ 
ಅದರ ನಿಜವಾದ ಮೌಲ್ಯದ ಅರಿವು ಇರುವುದಿಲ್ಲ. ಅವರಿಗೆ ಒಂದು 
ವೇಳೆ ಅದರ ಪ್ರಾಮುಖ್ಯತೆ ಅರ್ಥವಾದರೂ, ಕಥೆ 
ಹೇಳುವಿಕೆಯನ್ನು ಅವರ ತರಗತಿ ಹಾಗು ಕಲಸುವಿಕೆ- 
ಕಅಯುವಿಕೆಯ ಭಾಗವನ್ನಾಗಿಸುವ ರೀತಿಗಳನ್ನು ಗುರುತಿಸಲು 
ಕಷ್ಟಪಡುತ್ತಾರೆ. ಈ ಕಷ್ಟಪಡುವಿಕೆ ಪಾಠಪೊಂದನ್ನು 
ಯೋಜಸುವಲ್ಲಿ, ಸಮಯವನ್ನು ನಿಭಾಯುಸುವುದರಲ್ಲಿ. 
ಪಠ್ಯಕ್ರಮವೊಂದರ ನಿರ್ಬಂಧಗಳಲ್ಲ ಅಥವಾ ವಯಸ್ಸು ಮತ್ತು 
ಕಲಅಕೆಯ ಮಟ್ಟಕ್ಕೆ ಅನುಗುಣವಾಗಿ ಕಥೆ ಹೇಳಲು ಸೂಕ್ತ 
ರೀತಿಯ ಪುಸ್ತಕ ಅಥವಾ ಸಂಪ್ರದಾಯಗಳನ್ನು ಗುರುತಿಸುವಲ್ಲ. 
ಈ ಯಾವುದರ ಸುತ್ತ ಬೇಕಾದರೂ ಇರಬಹುದು. ಕೆಲವು 
ಶಿಕ್ಷಕರು ತಮ್ಮ ಕಥೆ ಹೇಳುವ ಅಥವಾ ಅವುಗಳನ್ನು ಜೋರಾಗಿ 
ಓದುವ ಸಾಮರ್ಥ್ಯಗಳಲ್ಲ ವಿಶ್ವಾಸ ಹೊಂದಿಲ್ಲದೆ ಇರುವ 
ಕಾರಣಕ್ಕೂ ಕಥೆ ಹೇಳುವುದನ್ನು ತಪ್ಪಿಸುತ್ತಾರೆ. 


ಕಥಾವನ ಹೇಗೆ ಸಹಾಯ ಮಾಡಿದೆ 


ಕಥಾವನವು ವೃತ್ತಿಪರ ಬೆಳವಣಿಗೆ ಕಾರ್ಯಾಗಾರಗಳು ಮತ್ತು 
ಚರ್ಚೆಗಳ ಮೂಲಕ ಸೇವಾ-ನಿರತ ಹಾಗು ಸೇವಾ-ಪೂರ್ವ 
ಶಿಕ್ಷಕರ ಜೊತೆ ಸುಸಂಗತವಾಗಿ ಕೆಲಸ ಮಾಡುತ್ತ ಬಂದಿದೆ. 
ಸಿದ್ದಾಂತ-ಕಾರ್ಯರೂಪದ ಸಂಬಂಧದ (thುeory-practice 
connect) ಅನುಕೂಲವನ್ನು ಬಳಸಿಕೊಂಡು, ಮಕ್ಷಳ 
ಸಾಹಿತ್ಯವನ್ನು ತರಗತಿಗಳಗೆ ವಿಶೇಷವಾಗಿ ಕಥೆ ಹೇಳುವುದರ 
ಮೂಲಕ ಪರಿಚಲುಸುವುದರ ವಿವಿಧ ರೀತಿಗಳನ್ನು ಶಿಕ್ಷಕರಿಗೆ 
ವ್ಯವಸ್ಥಿತವಾಗಿ ಪರಿಚಯುಸಲಾಗುತ್ತದೆ. ಶಿಕ್ಷಕರಿಗೆ ಲಭಸಬಲ್ಲ 
ಕೆಲವು ಹೊಳಹುಗಳು ಇಂತಿವೆ ; 


ಕಲಿಯುವಿಕೆ ಮತ್ತು ಮಗು-ಕೇಂದ್ರಿತ ವಿಧಾನ 


ಸಾಹಿತ್ಯದೊಡನೆ ಮಕ್ಕಳ ತೊಡಗಿಸಿಕೊಳ್ಳುವಿಕೆ -ಶಿಕ್ಷಕರು ಕಥೆ 
ಹೇಳುವುದು, ಅದನ್ನು ಅನುವಾದ ಅಥವಾ ಸಾರಾಂಶದ 
ಮೂಲಕ ವಿವರಿಸಿ ಅದರ 'ನೀತಿ'ಯನ್ನು ಹೇಳುವುದು, ಹೀಗೆ 
ಜಡವಾಗಿರಬಾರದು. ಅದಕ್ಕೆ ಬದಲಾಗಿ ಮಕ್ಷಳು ಸಾಹಿತ್ಯದೊಡನೆ 


ಸಕ್ರಿಯವಾಗಿ ತೊಡಗಿಸಿಕೊಂಡು ಅವರದ್ದೇ ಅರ್ಥಗಳನ್ನು 
ಹುಟ್ಟುಹಾಕಬೇಕು. ಅರ್ಥಕಲ್ಪ್ಲನೆಗಳನ್ನು. ಭವಿಷ್ಯದ 
ಅಂದಾಜುಗಳನ್ನು. ಮತ್ತು ಭಾವನೆಗಳನ್ನು ಹಂಚಿಕೊಂಡು, 
ವಿವಿಧ ಸೃಜನಶೀಲ ರೀತಿಗಳಲ್ಲ ಸಾಹಿತ್ಯಕ್ಕೆ ಪ್ಲಂದಿಸಬೇಕು. ಇದು 
ಆಗಬೇಕೆಂದರೆ, ಶಿಕ್ಷಕರು ವಿವಿಧ ಅರ್ಥ ಮತ್ತು ಅರ್ಥ 
ವ್ಯಾಖ್ಯಾನಗಳುಳ್ಳ, ಮನೋರಂಜಕ ಅರ್ಥಗಳುಳ್ಳ, ಮಕ್ಕಳ 
ಬದುಕಿಗೆ ಮತ್ತು ಅನುಭವಗಳಗೆ ಹೊಂದಿಕೊಂಡಂತಹ. 
ಮಕ್ಕಳಗೆ ಪ್ರಸಕ್ಷವಾದ, ಅವರ ಆಸಕ್ತಿ ಅಗತ್ಯಗಳಗೆ 
ಪ್ಪಂದಿಸುವಂತಹ, ವಯಸ್ಸಿಗೆ ಸೂಕ್ತವಾದ ಹಾಗು ವೈಯಕ್ತಿಕ 
ಆಧಾರಿತ ಕಲಅಕೆಯ ಮಟ್ಟಗಳಗೆ ಅನುವು ಮಾಡಿಕೊಡುವಂತಹ 
ಕಥೆಗಳನ್ನು ಆರಿಸುವ ಮೂಲಕ ಗೋಷ್ಠಿಗಳು 
ಸಂವಾದಪೂರ್ಣವಾಗಿದ್ದು ಮಕ್ಕಳ ಯೋಚನೆ ಹಾಗು 
ಕಲ್ಪನೆಗಳನ್ನು ಬರಮಾಡಿಕೊಳ್ಳುವಂತೆ ನೋಡಿಕೊಳ್ಳಬೇಕು. 
ಉದಾಹರಣೆಗೆ, ಈ ರೀತಿಯ ಒಂದು ಗೋಷ್ಠಿಯಲ್ಲ. ಕಥೆಗಾರ್ತಿ 
ಮೈತಿ ವಾಸುದೇವ್‌ ಅವರು ಹೀಬ್ರೂ ಭಾಷೆಯಿಂದ 
ಈಶ್ವರಚಂದ್ರರು ಕನ್ನಡಕ್ಕೆ ಭಾಷಾಂತರಿಸಿದ ಉರಿ ಒರ್ಲೆವ್‌ 
ಅವರು ಬರೆದ ಅಜ್ಜ ಹೆಣೆಯುತ್ತಾಕೆ ಎಂಬ ಕಥೆಯನ್ನು 
ಜೋರಾಗಿ ಓದಿದರು. ಮಕ್ಕಳಗೆ ಕಲ್ಪಸಿಕೊಳ್ಳಲು. ಕಥೆಯ ಜೊತೆ 
ತಮ್ಮ ಬದುಕಿನ ಸಂಬಂಧ ಕಲ್ತಸಲು. ಯೋಚಿಸಿ, ಮಂಥಿಸಿ. 
ತಮ್ಮ ಅರ್ಥಗಳ ಮೂಲಕ ಪ್ವಂದಿಸಲು ಅನುಕೂಲವಾಗಲೆಂದು. 
ಆಕೆ ಪ್ರಶ್ನೆಗಳುಳ್ಳ ಒಂದು ಚರ್ಚೆಯನ್ನು ಹುಟ್ಟುಹಾಕಿದರು. 'ತನ್ನ 
ಮೊಮ್ಮಕ್ಕಳು ಒಬ್ಬರು ಮತ್ತೊಬ್ಬರ ಉಣ್ಣಿಯ ದಾರಗಳನ್ನು 
ಹಿಡಿದು ಎಳೆದಾಡಿದಾಗ ಅಜ್ಞಗೆ ಏನನ್ನಿಸಿತು? ನೀವು ಮನೆಯಲ್ಲ 
ಏನಾದರೂ ಮುರಿದುಹಾಕಿದಾಗ ನಿಮ್ಮ ಅಪ್ಪ ಅಮ್ಮ/ಅಜ್ಞ ಅಜ್ಜಿ 
ಏನು ಮಾಡುತ್ತಾರೆ? ಅಜ್ಜ ಕಥೆಯಲ್ಲ ಪ್ರತಿಕ್ರಿಬುಸಿದ ಹಾಗೆಯೇ 
ನಿಮ್ಮ ಮನೆಯಲ್ಲ ಕೂಡ ಪ್ರತಿಕ್ರಿಬುಸುತ್ತಾರೆಯೇ? ಅಥವಾ ಬೇರೆ 
ರೀತಿ ಪ್ರತಿಕ್ರಿಬುಸುತ್ತಾರೆಯೇ? ನಿಮಗೆ ಕೋಪ ಬಂದಾಗ 
ನೀವೇನು ಮಾಡುತ್ತೀರಾ? ನಿಮ್ಮ ಕೋಪ ಕೂಡ 
ಅಜ್ಞಿಯಂತೆಯೇ, ಮೆಲ್ಲಗೆ ದೊಡ್ಡದಾಗುವ ಬಲೂನಿನಂತೆ 
ನಿಧಾನವಾಗಿ ಏರುತ್ತದೆಯೇ? ಅಥವಾ ಅದು ಒಮ್ಮೆಗೇ 
ಸಿಡಿಯುವ ಬಲೂನಿನಂತೆ ಸಿಡಿದುಬಡುತ್ತದೆಯೋ? 


ಪಠ್ಯಕ್ರಮದ 
ಸಂಯೋಜನೆ 


ಪರಿಕಲ್ಪನೆಗಳ ವಿಸ್ತರಣೆ ಮತ್ತು 


ಕಥೆ ಹೇಳುವಿಕೆಯು ಇತರ ಚಟುವಟಕೆಗಳಗೆ ದಾರಿ 
ಮಾಡಿಕೊಡುತ್ತದೆ, ವಿಷಯವಸ್ತುವನ್ನು ಪರಿಚಯುಸುತ್ತದೆ ಮತ್ತು 
ಇತರ ಪಠ್ಯಕ್ರಮದ ಕ್ಷೇತ್ರಗಳ ಪರಿಕಲ್ಪನೆಗಳನ್ನು 
ಪರಿಚಯುಸುತ್ತದೆ. ಕಥೆಗಾರ್ತಿ ವನಿತಾ ಅವರು ಕಥೆಯೊಂದನ್ನು 
ಪರಿಚಯುಸಿ ಅದನ್ನು ಮಕ್ಕಳು ತಮ್ಮದೇ ಕಥೆ ಕಟ್ಟ ಪೂರಕ 
ಚಿತ್ರಗಳೊಂದಿಗೆ ಚೆನ್ನಾಗಿ ಕಾಣುವಂತೆ ಸುರುಳಯಾಕಾರದಲ್ಲ 
(accordion book) ಮಾದರಿಯಲ್ಲ ಕಥೆಪುಸ್ತಕವನ್ನು 
ನಿರ್ಮಿಸುವ ಆರಂಭದ ಹಂತವನ್ನಾಗಿ ಬಳಸಿಕೊಂಡರು. 
ಮತ್ತೊಬ್ಬ ಕಥೆಗಾರ್ತಿ, ಪ್ರಿಯ ಮುತ್ತುಕುಮಾರ್‌ ಅವರು. 
ಹಕೀಮನ ಒಕ್ಷಳಕೆ, ಬಸಿಬೇಕೆಬಾತ್‌ ಮಡಿಕೆ ಮತ್ತು ಬೆಕ್ಸು ಮತ್ತು 


ನೊಣದಂತಹ (Hakeem's Hiccups, Bisibelebath Pot and 
The Cat and the Fly ಕಥೆಗಳನ್ನು ಬಳಸಿಕೊಂಡು 
ಸಮಾಜಸೇವಕರ ಬಗೆ. ವಿವಿಧ ಪ್ರಾಂತಗಳ ಆಹಾರ, ನಿಸರ್ಗ 


ಮತ್ತು ಪ್ರಾಣಿಗಳ ನಡವಳಕೆಯ ವಿಷಯಗಳ ಬಗ್ದೆ 
ಮಾತನಾಡಿದರು. 
ಬಹುರೂಪತೆಯ ಬಳಕೆ 


ಕಥೆ ಹೇಳುವುದಕ್ಕೆ ಬಹುರೂಪತೆಯ ಆಯಾಮವಿದೆ, ಅದರಲ್ಲಿ 
ಪಾತ್ರ ನಿರ್ವಹಣಿ, ರಂಗಪರಿಕರ ಮತ್ತು ನಾಟಕವನ್ನು 
ಬಳಸಿಕೊಳ್ಳುವ ಸಾಧ್ಯತೆಯುದೆ. ಅದು ಹಾವಭಾವ ಮತ್ತು ಆಂಗಿಕ 
ಅಭಿನಯದ ಮೇಲೆ ತುಂಬಾ ಅವಲಂಚತವಾಗಿರಖೇಕೆಂದೇನೂ 
ಇಲ್ಲ. ರಂಗ ಪರಿಕರ ಮತ್ತು ಸಾಮರ್ರಿಗಳನ್ನು ಧ್ವನಿಯ ಏರಿಆತ 
ಮತ್ತು ಭಾವನೆಗಳನ್ನು ಹಿಡಿದೆತ್ತಲು ಬಳಸಬಹುದು. 
ಉದಾಹರಣೆಗೆ, ಕೆಲವು ಕಥೆಗಾರರು (ಉಮಾಶಂಕರ್‌ 
ಪೆರಿಯೋರೋಡಿ, ಗಗನ್‌ ಯೆಯ್ಯಾಡಿ ಮತ್ತು ಅನ್ಲಿತಾ ಪ್ರಕಾಶ್‌) 
ತೊಗಲು ಗೊಂಬೆಗಳನ್ನು ಇತರ ಪರಿಕರಗಳೊಂದಿಗೆ - 
ದುಪಬ್ದಾಗಳು, ಪೀಠೋಪಕರಣಗಳು, ಸಂಗೀತ ವಾದ್ಯಗಳನ್ನು 
ಬಳಸಿಕೊಂಡು ಕಥೆ ಹೇಆದರು. ಇದು ಮಕ್ಕಆಗೆ ತಮ್ಯದೇ 
ತೊಗಲುಗೊಂಬೆಗಳನ್ನು ಮಾಡಿ ಅವುಗಳ ಮೂಲಕ ನೇರವಾಗಿ 
ಅಥವಾ ಅವುಗಳನ್ನು ಪರಿಕರಗಳನ್ನಾಗಿ ಬಳಸಿಕೊಂಡು ಕಥೆ 
ಹೇಳಲು ಪ್ರೇರೇಪಿಸಿತು. 
ಬಹುಭಾಷಾ/ದ್ವಿಭಾಷಾ ತರಗತಿಗಳ ನಿರ್ಮಾಣ 

ಶಿಕ್ಷಕರು ಬಹುಭಾಷಾ ತರಗತಿಗಳನ್ನು ವಾಸ್ತವಗೊಳಸಲು 
ದಾರಿಗಳನ್ನು ಹುಡುಕಲು ಶುರುಮಾಡಿದ್ದಾರೆ. ದ್ವಿಭಾಷಾ 
ಕಥಾವನವು ಕನ್ನಡ ಹಾಗು ಇಂದ್ಲೀಷ್‌ ಭಾಷೆಗಳೆರಡೂ ಹೇಗೆ 
ಒಂದರೊಳಗೊಂದು ಬೆಸೆದ ಸಂವಾದದ ಭಾಗವಾಗಬಹುದು 
ಎಂದು ತೋರಿಸಿಕೊಡುತ್ತದೆ. ನಮ್ಮಲ್ಲ ಕನ್ನಡದ ಜೊತೆ ಹಿಂದಿ 
ಅಥವಾ ಉರ್ದುವಿನಲ್ಲ ಉತ್ತಮ ಕೌಶಲ್ಯ ಹೊಂದಿದವರು, ಹಾಗು 
ಆರಂಭಕ ಹಂತದ ಇಂದ್ಲೀಷ್‌ ಭಾಷೆ ಗೊತ್ತಿರುವವರು. ಹೀಗೆ 
ಎರಡಕ್ಕಿಂತ ಹೆಚ್ಚು ಭಾಷೆಗಳನ್ನು ಸರಾಗವಾಗಿ ಮಾತಾಡಬಲ್ಲ 
ವಿದ್ಯಾರ್ಥಿಗಳು ಹಾಗು ಸಂಪನ್ಮೂಲ ವ್ಯಕ್ತಿಗಳು ಇದ್ದದ್ದಿದೆ. 
ಗೋಷ್ಠಿಗಳಲ್ಲ ಮೇಲೆ ತಿಃಸಿದ ಯಾವುದಾದರೂ ಒಂದು ಅಥವಾ 
ಎಲ್ಲಾ ಭಾಷೆಗಕ್ಲ ಸಂವಾದ ನಡೆಸಲು ಉತ್ತೇಜಸಲಾಗುತ್ತದೆ. 
ಉದಾಹರಣೆಗೆ, ಶುರುವಿನಲ್ಲ ನಾನು ಹೇಳದ ಉದಾಹರಣಿಯು 
ನಮ್ಮ ಬಹುಭಾಷಾ ಸಾಮರ್ಥ್ಯಕ್ಕೆ ಇಂಬು ಕೊಡುವಂತಿತ್ತು. ಆ 
ಜೋರಾಗಿ- ಹಿದುವ ಗೋಷ್ಠಿಯಲ್ಲ ವಿದ್ಯಾರ್ಥಿಗಳು ನನ್ನು 
ಸಂವಾದಾತ್ಕಕ ಪ್ರಶ್ನೆಗಳಗೆ ಕನ್ನಡ, ಇಂಗ್ಲೀಷ್‌ ಮತ್ತು ಉರ್ದು 
ಎಲ್ಲಾ ಬೆರೆತ ಭಾಷೆಯಲ್ಲ ಉತ್ತರಿಸಿದ್ದರು. ಹಾವಭಾವ ಮತ್ತು 
ಭಾವನೆಗಳ ಮೂಲಕ ಅರ್ಥ ಮತ್ತು ವಿಷಯರ್ರಹಣವನ್ನು 
ಮಾಡಲು ನಮಗೆ ಸಾಧ್ಯವಾಗಿತ್ತು. ಇಲ್ಲ ಭಾಷೆಯ ಶುದ್ಧತೆ, 
ಸರಾಗತೆ ಅಥವಾ ನಿಬರತೆಗೆ ಪ್ರಾಮುಖ್ಯತೆ ಕೊಟ್ಟರಲಲ್ಲ. 
ಬದಲಾಗಿ. ಮಕ್ಕಳು ತಮ್ಮ ಅರ್ಥವಿವರಣೆ, ಭಾವನೆ ಹಾಗು 


ವಿಚಾರಗಳನ್ನು ಭಾಷೆಯ ಯಾವುದೇ ನಿರ್ಬಂಧವಿಲ್ಲದೆ 
ಹಂಚಿಕೊಳ್ಳುವುದಕ್ಕೆ ಪ್ರಾಶಸ್ತ್ಯ ನೀಡಲಾಗಿತ್ತು. ಭಾಷೆಯ 
ಯಾಂತ್ರಿಕತೆಗೆ ಬದಲಾಗಿ ಮಕ್ಕಳ ಯೋಚನೆ ಹಾಗು ಅವರ 
ಭಾಷೆಗೇ ಹೆಚ್ಚು ಆದ್ಯತೆ ನೀಡಲಾಗಿತ್ತು. ಮತ್ತೊಬ್ಬ 
ಕಥೆಗಾತ್ತಿಯಾದ ಅಪಶ್ರುತಿ ಸೆವೆಂತ್ರ ಅವರು ತಮ್ಮ ಇಂಗ್ಲಿಷ್‌ 
ಭಾಷೆಯ ಜೋರಾಗಿ-ನಿದುವ ಚಟುವಟಕೆಯಲ್ಲ ಆ ಪುಸ್ತಕದ 
ಕನ್ನಡದ ಅವತರಣಿಕೆಯನ್ನು ಪ್ರೊಜೆಕ್ಷರ್‌ ಮೂಲಕ 
ಜತ್ತರಿಸಿದ್ದರು. ಅದರ ಅನುಸರಣಿಕೆಯ ಚಟುವಟಕೆಯಾಗಿ 
ಮಕ್ಕಳಗೆ ಆ ಕಥೆಯನ್ನು ಆಧರಿಸಿ ಚಿತ್ರ ಬಡಿಸಲು ಹೇಳಲಾಗಿತ್ತು. 
ವಿದ್ಯಾರ್ಥಿಗಳು ಚರ್ಚೆಯಲ್ಲ ಪ್ರಶ್ನೆಗಳಗೆ ಉತ್ತರಿಸುವ 
ವೇಳೆಯಷ್ಟೇ ಅಲ್ಲ ತಮ್ಮ ಚಿತ್ರಗಳ ತಲೆಬರಹಕ್ಕೂ ಬೇರೆ ಬೇರೆ 
ಭಾಷೆಗಳನ್ನು ಬಳಸಿದ್ದರು. 


ಭಾಷೆಯ ಬೆಳವಣಿಗೆ 


ಒಂದು ನಿರ್ದಿಷ್ಟ ಪದಸಂಪತ್ತಿನ ಬಳಕೆ: ಉಚ್ಚಾರ ಮತ್ತು 
ವಾಜಿಸುವುದರ ಮಾದರಿಯನ್ನು ರೂಪಿಸಿ ಅದನ್ನು ಅಭ್ಯಾಸ 
ಮಾಡುವುದು; ವಿಶೇಷವಾಗಿ ನಾಟಕ ಮತ್ತು ಪಾತ್ರಾಭಿನಯದ 
ಪ್ರಸ್ಲುತಿಯ ಮೂಲಕ ಆಗುವ ಮೌೌಾಕ ಭಾಷೆಯ 
ಬೆಳವಣಿಗೆಯು ಕಥೆ ಹೇಳುವ ಗೋಷ್ಠಿಗಳ ಜೊತೆ ಬೆಸೆದುಕೊಂಡ 
ಭಾಷಾ ಕೌಶಲ್ಯಗಳಾದ ಕೇಳುವುದು, ಮಾತನಾಡುವುದು, 
ಓದುವುದು ಮತ್ತು ಬರೆಯುವ ಕೌಶಲ್ಯಗಳ ಬೆಳವಣಿಗೆಗೆ 
ಸಹಾಯಕವಾಗಿದೆ. ಇದನ್ನು ಅಳವಡಿಸಿಕೊಳ್ಳುವ ಕೆಲವು 
ದಾರಿಗಳೆಂದರೆ, ಮಕ್ಕಳು ಕಥೆಗಳಗೆ ತಮ್ಮದೇ ಅಂತ್ಯವನ್ನು 
ಕಂಡುಕೊಳ್ಳುವಂತೆ ಹೇಳುವುದು, ಕಥೆಯನ್ನು ಆಧರಿಸಿ 
ಗೊಂಬೆಗಳನ್ನು ಮಾಡುವುದು. ಮತ್ತು ಕಥೆ ಕೇಳದ ನಂತರ 
ಅದರ ಭಾಗಗಳನ್ನು ಬರೆದು ಅಭನಯುಸುವುದು. 


ಸ್ಥಳೀಯ ಸಂಪ್ರದಾಯಗಳೊಡನೆ 
ಸಂಬಂಧವನ್ನು ಅನ್ಹೇಷಿಸುವುದು. 


ಇರುವ 


ಕಥಾವನವು ಸದಾ ನಮ್ಯ ಸಮೃದ್ಧ ಸಾಂಸ್ಕೃತಿಕ ಪರಂಪರೆ ಮತ್ತು 
ಮೌಖಕ ಹಾಗು ಪ್ರದರ್ಶನಾತ್ಮಕ ಸಾಹಿತ್ಯದ ಸಂಪ್ರದಾಯಗಳಗೆ 
ಬಹಳ ಮಾನ್ಯತೆಯನ್ನು ನೀಡುತ್ತಾ ಬಂದಿದೆ. ಈ 
ಕಾರ್ಯಕ್ರಮವು ಕರ್ನಾಟಕವನ್ನು ಹಿನ್ನೆಲೆಯಾಗಿಟ್ಟು- 
ಕೊಂಡಿದೆಯಾದ್ದರಿಂದ, ಭಾಗವಹಿಸುವವರಿಗೆ ಯಕ್ಷಗಾನವನ್ನು 
ನೋಡುವ ಅವಕಾಶ ಸಿಗುತ್ತದೆ. ನೋಡುಗರು ಅದನ್ನು ಒಂದು 
ಮೌಜಕ ಹಾಗು ಪ್ರದರ್ಶನಾತ್ಮಕ ಸಂಪ್ರದಾಯವನ್ನಾಗಿ 
ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ತಮ್ಮ ಸ್ಥಳೀಯ 
ಸಾಂಸ್ಕೃತಿಕ ಸಂಪ್ರದಾಯಗಳಾದ ರಾಗಿಣಿ. ಹರಿಕಥೆ. ಪಟ್ಟಚಿತ್ರ. 
ಬ್ಲವೇಲ ಹಿದುವಿಕೆ. ಕಾವಡ್‌. ಪಾವಕಥಕ್ಕಳ ಮುಂತಾವುಗಳಗೂ 
ತರಗತಿಗಳಲ್ಲ ಮಾನ್ಯತೆ ಸಿಗಬೇಕು ಎಂಬ ವಿಷಯವನ್ನು 
ಅರಿತುಕೊಳ್ಳಲು ಶಿಕ್ಷಕರಿಗೆ ಸಾಧ್ಯವಾಗಿದೆ. ಹೀಗೆ 
ಮಾಡುವುದರಿಂದ ಮಕ್ಕಳು ತಮ್ಮ ಸಮುದಾಯ ಮತ್ತು 
ಸಂಸ್ಕೃತಿಯ ಜೊತೆ ಒಂದು ಬಲವಾದ ಸಂಬಂಧವನ್ನು ಹೊಂದಿ 


ತಮ್ಮ ಶಾಲೆಯ ಒಳಗಿನ ಬದುಕಿಗೂ ಹೊರಗಿನ ಬದುಕಿಗೂ 
ಸಂಪರ್ಕ ಕಲ್ತಸಲು ಸಾಧ್ಯವಾಗುತ್ತದೆ. 


ಕೊನೆಯದಾಗಿ 


ಕಥಾವನದಿಂದ ಶಿಕ್ಷಕರು ಪಡೆದುಕೊಳ್ಳುವ ಬಹು ದೊಡ್ಡ 
ಪ್ರಯೋಜನ ಬಹುಶಃ ಮಕ್ಕಳು ಸಾಹಿತ್ಯದೊಡನೆ 
ತೊಡಗಿಸಿಕೊಳ್ಳುವುದನ್ನು ಬಹಳ ಇಷ್ಟಪಡುತ್ತಾರೆ ಎಂಬುದೇ 
ಆಗಿದೆ. ಮಕ್ಕಳು ಪುಸ್ತಕಗಳನ್ನು ಅನ್ಹೇಷಿಸಿ ಸಂವಾದಾತೃಕವಾದ 
ಜೋರಾಗಿ ಹಿದುವ ಚಟುವಟಕೆಗೆ ಸ್ಪಂದಿಸುವ ಮೂಲಕ 
ಗೋಷ್ಠಿಗಳ್ಲ ಸಕ್ರಿಯವಾಗಿ ಪಾಲ್ಡೊಂಡಿದ್ದಾರೆ; ನಾಟಕ, 
ಗೊಂಬೆಯಾಟ ಮತ್ತು ಯಕ್ಷಗಾನದ ಮೂಲಕ ಕಥೆ ಹೇಜದ್ದಾರೆ: 
ಕವನಗಳು, ಕಥೆಗಳನ್ನು ರಚಿಸಿದ್ದಾರೆ: ಚಿತ್ರ ಬಡಿಸಿ, 
ಪಾತ್ರಾಭಿನಯವನ್ನು ಮಾಡಿದ್ದಾರೆ. 


ಮಕ್ಕಳು ಗೋಷ್ಠಿಗಳ ನಂತರವೂ ಶಾಲೆ ಅಥವಾ ತರಗತಿಗಳ 
ಪುಸ್ತಕಗಳನ್ನು 


ಪುಸ್ತಕಭಂಡಾರಗಳ೦ದ ಎರವಲು 


ಪಡೆಯುವುದರ ಮೂಲಕ ಈ ತೊಡಗಿಸಿಕೊಳ್ಳುವಿಕೆಯನ್ನು 
ಮುಂದುವರೆಸಿದರು. ಮಕ್ಕಳ ಈ ಸಂಪೂರ್ಣ ಆಸಕ್ತಿ ಹಾಗು 
ಅವರಲ್ಲ ಅಡಗಿದ್ದ ಪ್ರತಿಭೆಗಳನ್ನು ಕಂಡು ಶಿಕ್ಷಕರು ನಿಚ್ಚೆರಗಾದರು. 
ಇದರಿಂದ ಶಿಕ್ಷಕರಿಗೆ ಮಕ್ಕಳ ಅಗತ್ಯ ಮತ್ತು ಸಾಮರ್ಥ್ಯಗಳಗೆ 
ಅನುಗುಣವಾಗಿ ತಮ್ಮ ಶಿಕ್ಷಣ ಸಾಮರ್ರಿ ಮತ್ತು 
ಚಟುವಟಕೆಗಳನ್ನು ರೂಪಿಸಿಕೊಂಡು ಸಾಹಿತ್ಯವನ್ನು ಭಾಷಾ 
ಪಠ್ಯಕ್ರಮ ಹಾಗು ತರಗತಿಗಳೊಳಗೆ ಬರಮಾಡಿಕೊಳ್ಳಲು 
ಸಹಾಯಕವಾಲುತು. ಸಾಮಾಜಕ- ಆರ್ಥಿಕ ಹಿನ್ನೆಲೆ ಹಾಗು 
ಸಾಂಸ್ಕೃತಿಕ ಪರಿಸ್ಥಿತಿಗಳ ಹೊರತಾಗಿ ಮಕ್ಕಳಗೆ ಸಾಹಿತ್ಯ 
ಲಭ್ಯವಾಗುವಂತೆ ಮಾಡಲು ಕಥಾವನದಂತಹ ಮಕ್ಕಳ ಸಾಹಿತ್ಯ 
ಸಮ್ಮೇಳನಗಳನ್ನು ದೇಶದಾದ್ಯಂತ ಖೇರೆಬೇರೆ ಭಾಷೆಗಳಲ್ಪ 
ಹೆಚ್ಚು ಹೆಚ್ಚಾಗಿ ನಡೆಸುವ ಅಗತ್ಯವಿದೆ. ಮಕ್ಕಳ ಬದುಕಿನಲ್ಪ ಮಕ್ಕಳ 
ಸಾಹಿತ್ಯ ಮತ್ತು ಕಥೆ ಹೇಳುವಿಕೆಯು ವಹಿಸುವ ಪ್ರಸ್ತುತತೆಯನ್ನು 
ನಾವು ಗುರುತಿಸುವ ಅಗತ್ಯವಿದೆ. ಹಾಗು ಅವುಗಳನ್ನು ಭಾಷಾ 
ಪಠ್ಯಕ್ರಮ ಮತ್ತು ಬೋಧನಾಶಾಸ್ತದ ವಿನ್ಯಾಸದ ಅವಿಭಾಜ್ಯ 
ಅಂಗಗಳನ್ನಾಗಿಸಲು ಪ್ರಯತ್ನಗಳನ್ನು ಮಾಡಬೇಕಿದೆ. 


ಪರಾಮರ್ಶನಗಳು: 


Azim Premji University. (2023). KathaVana: Annual bilingual children’s literature festival. https://azimpremjiuniversity.edu.in/kathavana 


Barone, D. M. (2011). Children’s literature in the classroom. The Guilford Press 


Bennett, S. V., Gunn, A. A. & Peterson, B.J. (2021). Access to multicultural children’s literature during COVID-19. The Reading Teacher, 74(6), 785-796 
Ellis, G. & Brewster J. (2014). Tell it again! The storytelling handbook for primary English language teachers. British Council 

Huus, H. (1972). The role of literature in children’s education. Educational Horizons, 50(3), 139-145 

Williamson, P.M. (1981). Literature Goals and Activities for Young Children. Young Children, 36 (4), 24-30 


ಅನುಜಾ ವೆಂಕಟರಾಮನ್‌ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಸಂವಾದ, ಭ್ರಾತೃತ್ವ ಮತ್ತು ನ್ಯಾಯದ 
ಮೇಅನ ಆಸಕ್ತಿ ಗುಂಪಿನೊಂದಿಗೆ ಸಂಶೋಧನಾ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಿಂದ 
ಎಂಎ ಶಿಕ್ಷಣ ಪಡೆಯುವ ಮೊದಲು, ಅವರು ಹಲವಾರು ವರ್ಷಗಳಂದ ಬೆಂಗಳೂರಿನ ಕೆಲವು ಪರ್ಯಾಯ ಶಾಲೆಗಳಲ್ಪ್ಲ ವಿವಿಧ ವಯಸ್ಸಿನ 
ಮಕ್ಕಳೊಂದಿಗೆ ಕೆಲಸ ಮಾಡಿದ್ದಾರೆ. ಅವರನ್ನು nua. venkataraman@apu.edu.in ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಸ್ವಯಂಪ್ರಭಾ ಹೆಗಡೆ | ಪರಿಶೀಲನೆ: ಚಂದ್ರಶೇಖರ ಮಂಡೆಕೋಲು 


